ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 340 
ಸದಸ್ಯರ ಹೆಸರು : ಶ್ರೀಮತಿ ಎಸ್‌.ವೀಣಾ ಅಚ್ಚಯ್ಯ 
(ವಿಧಾನಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸುವ ದಿನಾಂಕ : 15.12.2021 
ಉತ್ತರಿಸುವ ಸಚಿವರು : ಕೆಂದಾಯ ಸಚಿವರು 
ee ಪ್ರಶ್ನೆ ಉತ್ತರ 
ಅ) | ಕೊಡಗು ಜಿಲ್ಲೆಯಲ್ಲಿರುವ "ಸಿ" ಮತ್ತು "ಡಿ"] ಕೊಡಗು ಜಿಲ್ಲೆಯಲ್ಲಿ ಒಟ್ಟು 11,722.29 ಹೆಕ್ಟೇರ್‌ 
ಭೂಮಿಯ ವಿಸ್ಲೀರ್ಣ ಎಷ್ಟು; 'ಸಿ' ಮತ್ತು ಡಿ' ವರ್ಗದ ಜಮೀನನ್ನು 


ಗುರುತಿಸಲಾಗಿದೆ. 


ಜಿಲ್ಲೆಯಲ್ಲಿರುವ ಈ ಸಿ `'ಮತ್ತು “ಡಿ” 
ಭೂಮಿಯನ್ನು ಮರಳಿ ಅರಣ್ಯ ಇಲಾಖೆಗೆ 
ನೀಡುವ ಪ್ರಸ್ತಾಪ ಸರ್ಕಾರದ 
ಮುಂದಿದೆಯೇ; ಸದರಿ ವಿಷಯದ ಬಗ್ಗೆ 
ಸ್ರ್ಯಾಯಾಲಯದ ಆದೇಶ ಏನಿದೆ; 


ಸದರಿ ಈ "ಸಿ" ಮತ್ತು "ಡಿ" ಭೂಮಿಯನ್ನು 
ಮರಳಿ ಅರಣ್ಯ ಇಲಾಖೆಗೆ 
ಮರಳಿಸುವುದರಿಂದ, ಜಿಲ್ಲೆಯ ಜನಜೀವನದ 
ಮೇಲೆ ಉಂಟಾಗುವ ಪರಿಣಾಮಗಳ ಬಗ್ಗೆ 


ರಿಟ್‌ ಅರ್ಜಿ ಸಂಖ್ಯೆ:12038/2020ರ ಪ್ರಕರಣದಲ್ಲಿ 
ಮಾನ್ಯ ಉಚ್ಚ ನ್ಯಾಯಾಲಯವು ಕೊಡಗು 
ಜಿಲ್ಲೆಯಲ್ಲಿ 'ಸಿ ಮತ್ತು ಡಿ' ಎಂದು 
ಗುರುತಿಸಲಾಗಿರುವ 11,722.29 ಹೆಕ್ಟೇರ್‌ 
ಜಮೀನನ್ನು ಅರಣ್ಯ ಇಲಾಖೆಗೆ ಹಸ್ತಾಂತರಿಸಲು 
ಆದೇಶಿಸಿರುತ್ತದೆ. ಆದರೆ ಈ ಆದೇಶವನ್ನು 
ಮರುಪರಿಶೀಲಿಸಲು ಮಾನ್ಯ ಉಚ್ಚಿ 
ನ್ಯಾಯಾಲಯದಲ್ಲಿ ಪುನರ್‌ ಪರಿಶೀಲನಾ 


ಸರ್ಕಾರ ಮಾಹಿತಿ ಸಂಗ್ರಹಿಸಿದೆಯೇ? (ವಿವರ ಅರ್ಜಿಯನ್ನು ಸಲ್ಲಿಸಲಾಗಿದೆ. 
ನೀಡುವುದು) 
ಸ 
(ಕಡತ ಸಂಖ್ಯೆ:ಕ೦ಇ 21 ಎಲ್‌ಜಿಓ 2021) RR) 
Q ್ರಿ 
(ಆರ್‌.ಅಶೋಕ) 


ಕಂದಾಯ ಸಚಿವರು. 


